KA/ BG-GPO/2515/NVPP-47/2006-2008 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸೆಂಪುಟ ೧೪೧ ಬೆಂಗಳೂರು, ಗುರುವಾರ, ಆಗಸ್ಟ್‌ ೩, ೨೦೦೬ (ಶ್ರಾವಣ ೧೨ ಶಕ ವರ್ಷ ೧೯೨೮) ಸಂಚಿಕೆ ೩೧ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 119 ಆಸೇವ 2006, ಬೆಂಗಳೂರು, ದಿನಾಂಕ: 28ನೇ ಜೂನ್‌ 2006 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 107 ಆಸೇವ 2006 ದಿನಾಂಕ: 8.6.2006 ರಂದು ಉಪವಿಭಾಗಾಧಿಕಾರಿ, ಹುಣಸೂರು ಉಪವಿಭಾಗ, 
ಹುಣಸೂರು ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಶ್ರೀ ಎಂ. ನಾಗರಾಜು ಇವರ ವರ್ಗಾವಣೆ ಆದೇಶವನ್ನು 
ರದ್ದುಗೊಳಿಸಿ, ಮುಂದಿನ ಆದೇಶದವರೆಗೆ ಉಪನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, ಮಂಡ್ಯ ಹುದ್ದೆಯಲ್ಲಿಯೇ 
ಮುಂದುವರೆಸಿದೆ. 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1201 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 48 ಸಅಸೇ 2006, ಬೆಂಗಳೂರು, ದಿನಾಂಕ: 26ನೇ ಜೂನ್‌ 2006 
ಶ್ರೀ ಎಸ್‌. ನಾಗರಾಜಯ್ಯ, ನಿವೃತ್ತ ಅಧೀಕ್ಷಕ ಅಭಿಯಂತರರು ಅವರನ್ನು ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 17 ಸಸಿವಿ 2006, ದಿನಾಂಕ: 
18.3.2006 ರಲ್ಲಿ ಸೃಜಿಸಲಾದ ಗ್ರೂಪ್‌ "ಎ' ವೃಂದದ ವಿಶೇಷಾಧಿಕಾರಿ ಹುದ್ದೆಯೊಂದನ್ನು ವಿಶೇಷ ಕರ್ತವ್ಯಾಧಿಕಾರಿಯನ್ನಾಗಿ ಪುನರ್‌ ಪದನಾಮೀಕರಿಸಿ 
ಆ ಹುದ್ದೆಯ ಎದುರಾಗಿ ದಿನಾಂಕ: 17.2.2006 ರಿಂದ ಜಾರಿಗೆ ಬರುವಂತೆ ಮತ್ತು ಮಾನ್ಯ ಉಪ ಮುಖ್ಯಮಂತ್ರಿಯವರ ಪದಾವಧಿಯವರೆಗೆ ಅಥವಾ 
ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಲಾಗಿದೆ. 
ಅವರ ಗುತ್ತಿಗೆ ಆಧಾರದ ನೇಮಕಾತಿಗೆ ಸಂಬಂಧಿಸಿದ ನಿಬಂಧನೆ ಹಾಗೂ ಷರತ್ತುಗಳ ಬಗ್ಗೆ ಪ್ರತ್ಯೇಕ ಆದೇಶ ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1189 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 07 ಸೇಇಮು 2006, ಬೆಂಗಳೂರು, ದಿನಾಂಕ: 27ನೇ ಜೂನ್‌ 2006 
ಶ್ರೀ ಸದಾಶಿವಮೂರ್ತಿ, ಜಂಟಿ ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರಿಗೆ ತಕ್ಷಣದಿಂದಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ. 12,800-16,720ರ ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 
ಇಲಾಖೆ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1160 ಯು.ಪಿ. ಪ್ರಭು 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 


(೪೩೩) 


೪೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩, ೨೦೦೬ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 214 ಸಅರ 2006, ಬೆಂಗಳೂರು, ದಿನಾಂಕ: 27ನೇ ಜೂನ್‌ 2006 
ಶ್ರೀ ಡಿ.ಎಸ್‌. ಮುರಳಿಕೃಷ್ಣ, ಸರ್ಕಾರದ ಉಪ ಕಾರ್ಯದರ್ಶಿ ಹಾಗೂ ವಿಶೇಷಾಧಿಕಾರಿ (ವಿಶ್ರಾಂತಿ ವೇತನ) ಇವರಿಗೆ 26 ದಿನಗಳ 
ಪರಿವರ್ತಿತ ರಜೆಯನ್ನು ದಿನಾಂಕ: 12.6.2006 ರಿಂದ 7.7.2006 ರವರೆಗೆ (ಉ.ದಿ.ಸೇ) ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ 
ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. ಈ ರಜೆಯನ್ನು ಉಪಯೋಗಿಸಿಕೊಂಡ ನಂತರ ಖಾತೆಯಲ್ಲಿ 32 ದಿನಗಳು ಅರ್ಧ 
ವೇತನ ರಜೆ ಜಮೆ ಇರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1156 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 136 ಆಸೇಇ 2006, ಬೆಂಗಳೂರು, ದಿನಾಂಕ: 26ನೇ ಜೂನ್‌ 2006 
ಶ್ರೀ ಎನ್‌. ರಂಗಪ್ಪ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಉಪವಿಭಾಗಾಧಿಕಾರಿ, ಭಟ್ಕಳ ಉಪವಿಭಾಗ, ಭಟ್ಕಳ, ಉತ್ತರ ಕನ್ನಡ 
ಜಿಲ್ಲೆ, ಇವರು ದಿನಾಂಕ: 15.5.2006 ರಿಂದ ಅಧ್ಯರ್ಪಿಸಿರುವ 30 ದಿನಗಳ ಗಳಿಕೆ ರಜೆಯನ್ನು ಒಪ್ಪಿಕೊಂಡು ಕರ್ನಾಟಕ ಸಿವಿಲ್‌ ಸೇವಾ ನಿಯಮ 118 
ರಡಿ 2005-06ನೇ ಬ್ಲಾಕ್‌ ಅವಧಿಯಲ್ಲಿ ಗಳಿಕೆ ರಜೆ ನಗದೀಕರಣಕ್ಕೆ ಮಂಜೂರಾತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1153 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 129 ಆಸೇಇ 2006, ಬೆಂಗಳೂರು, ದಿನಾಂಕ: 26ನೇ ಜೂನ್‌ 2006 
ಶ್ರೀ ಜಿ. ದಾಸಪ್ಪ, FI -» (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ವಿಶೇಷ ಭೂಸ್ವಾಧೀನಾಧಿಕಾರಿ, ಹೇಮಾವತಿ ಕಾಲುವೆ ವಲಯ, 
ತುಮಕೂರು ಇವರಿಗೆ ವೈಯಕ್ತಿಕ ಕಾರಣದ ಮೇರೆಗೆ ದಿನಾಂಕ: 10.4.2006 ರಿಂದ 10.05.2006 ರವರೆಗೆ ಕರ್ನಾಟಕ ಸಿವಿಲ್‌ ಸೇವಾ ನಿಯಮ 
114ರಡಿ ಪರಿವರ್ತಿತ ರಜೆ ಮಂಜೂರು ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1152 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 428 ಸಅಸೇ 2005, ಬೆಂಗಳೂರು, ದಿನಾಂಕ: 24ನೇ ಜೂನ್‌ 2006 
ಶ್ರೀ ಎಂ.ಎಸ್‌. ಕೃಷ್ಣಮೂರ್ತಿ, ನಿವೃತ್ತ ಹಿರಿಯ ಲೆಕ್ಕಾಧಿಕಾರಿ ಮಹಾಲೇಖಪಾಲರ ಕಛೇರಿ, ಬೆಂಗಳೂರು ಇವರ ಕರ್ನಾಟಕ ಸರ್ಕಾರ 
ಸಚಿವಾಲಯದ ಆರ್ಥಿಕ ಇಲಾಖೆಯಲ್ಲಿನ ವಿಶೇಷಾಧಿಕಾರಿ (ಆಯವ್ಯಯ) ಹುದ್ದೆಯಲ್ಲಿನ ಗುತ್ತಿಗೆ ಆಧಾರದ ನೇಮಕಾತಿಯನ್ನು ಈಗಿರುವ ಷರತ್ತು ಹಾಗೂ 
ನಿಬಂಧನೆಗಳೊಂದಿಗೆ ದಿನಾಂಕ: 6.12.2005 ರಿಂದ 4.12.2006 ರವರೆಗೆ ವಿಸ್ತರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1150 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 56 ಸಅರ 2006, ಬೆಂಗಳೂರು, ದಿನಾಂಕ: 24ನೇ ಜೂನ್‌ 2006 
ಹಿಂದಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌, ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಸಣ್ಣ ಉಳಿತಾಯ ಸಚಿವರ ವಿಶೇಷಾಧಿಕಾರಿ 
ಶ್ರೀ ಎಸ್‌.ಕೆ. ಚನ್ನಬಸಪ್ಪ (ಪ್ರಸ್ತುತ ಶಿಕ್ಷಣ (ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ) ಸಚಿವರ ವಿಶೇಷಾಧಿಕಾರಿ) ಇವರಿಗೆ ಸಮ ಸಂಖ್ಯೆ ದಿನಾಂಕ: 
10.2.2006ರಲ್ಲಿ ದಿನಾಂಕ: 27.1.2006 ರಿಂದ 18.2.2006 ರವರೆಗೆ 23 ದಿನಗಳು ಪರಿವರ್ತಿತ ರಜೆ ಮಂಜೂರು ಮಾಡಲಾಗಿರುವುದನ್ನು ಭಾಗಶಃ 
ಮಾರ್ಪಡಿಸಿ ಇವರಿಗೆ 21 ದಿನಗಳ ಪರಿವರ್ತಿತ ರಜೆಯನ್ನು ದಿನಾಂಕ: 27.1.2006 ರಿಂದ 16.2.2006 ರವರೆಗೆ (ಉ.ದಿ.ಸೇ) ಮಂಜೂರು 
ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1148 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 133 ಸಅರ 2005, ಬೆಂಗಳೂರು, ದಿನಾಂಕ: 21ನೇ ಜೂನ್‌ 2006 
ನಗರಾಭಿವೃದ್ಧಿ ಇಲಾಖೆಯ (ಯೋಜನೆ) ಜಂಟಿ ನಿರ್ದೇಶಕರು, ಶ್ರೀ ಕೆ. ಲಕ್ಷ್ಮೀಪತಿ ಇವರಿಗೆ 11 ದಿನಗಳ ಗಳಿಕೆ ರಜೆಯನ್ನು ದಿನಾಂಕ: 
20.6.2005 ರಿಂದ 30.6.2005 ರವರೆಗೆ ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1126 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩, ೨೦೦೬ ೪೩೫ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 255 ಸಅಸೇ 2006, ಬೆಂಗಳೂರು, ದಿನಾಂಕ: 22ನೇ ಜೂನ್‌ 2006 
ಶ್ರೀ ಜಿ.ಸಿ. ಇಂದ್ರರಾಜ ಅರಸ್‌, ಜಂಟಿ ನಿರ್ದೇಶಕರು, ಮತ್ತು ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಸಾರ್ವಜನಿಕ ಉದ್ದಿಮೆಗಳ 
ಇಲಾಖೆ ಇವರನ್ನು ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಇಲ್ಲಿಗೆ 
ವರ್ಗಾವಣೆ ಮೇಲೆ ನೇಮಿಸಿರುವುದರಿಂದ ಅಧಿಕಾರಿಯವರನ್ನು ದಿನಾಂಕ: 6.6.2006ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಕರ್ನಾಟಕ ಸರ್ಕಾರ 
ಸಚಿವಾಲಯದ ಸದರಿ ಹುದ್ದೆಯಿಂದ ಬಿಡುಗಡೆ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1135 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 72 ಸಅಸೇ 2006, ಬೆಂಗಳೂರು, ದಿನಾಂಕ: 16ನೇ ಜೂನ್‌ 2006 
ಸಮ ಸಂಖ್ಯೆ ದಿನಾಂಕ: 6.6.2006ರ ಅಧಿಸೂಚನೆಯನ್ನು ಭಾಗಶಃ ಮಾರ್ಪಡಿಸಿ ಶ್ರೀ ವಿ. ಶ್ರೀನಿವಾಸ್‌, ಭಾರತ ಸರ್ಕಾರದ ಅಧೀನ 
ಕಾರ್ಯದರ್ಶಿ ಅವರ ಸೇವೆಯನ್ನು ಕರ್ನಾಟಕ ಸರ್ಕಾರದ ವಶಕ್ಕೆ ಈ ಹಿಂದೆ ನೀಡಿದ್ದ ನಿಯೋಜನೆ ಅವಧಿಯನ್ನು ವಿಸ್ತರಿಸಿದನ್ವಯ ಅವರನ್ನು ಈ 
ಕೆಳಕಂಡಂತೆ ಸೂಚಿಸಿರುವ ಅವಧಿಗೆ, ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಹಾಗೂ ಸಚಿವರ ಆಪ್ತಕಾರ್ಯದರ್ಶಿ ಹುದ್ದೆಗಳಲ್ಲಿ ಮರುಸ್ಥಳ 
ನಿಯುಕ್ತಿಗೊಳಿಸಲಾಗಿದೆ. 
1. ದಿನಾಂಕ: 3.2.2006 ರಿಂದ 16.2.2006 ರವರೆಗೆ ಉಪ ಮುಖ್ಯ ಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿ ಹುದ್ದೆಯಲ್ಲಿ. 
2. ದಿನಾಂಕ: 17.2.2006 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಹಲ್ಲಿಯವರೆಗೆ ಆಹಾರ ಮತ್ತು ನಾಗರೀಕ ಸರಬರಾಜು ಸಚಿವರ ಆಪ್ತಕಾರ್ಯದರ್ಶಿ ಹುದ್ದೆಯಲ್ಲಿ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1113 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 111 ಅಸೇವ 2006, ಬೆಂಗಳೂರು, ದಿನಾಂಕ: 17ನೇ ಜೂನ್‌ 2006 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 106 ಆಸೇವ 2006 ದಿನಾಂಕ: 8.6.2006 ರಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ 
ಪಂಚಾಯತ್‌ ತುಮಕೂರು ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಕೆ.ಎಸ್‌. ನಿಂಗಪ್ಪ ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ, ಇವರನ್ನು 
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಶಿವಮೊಗ್ಗ ಹುದ್ದೆಗೆ ಶ್ರೀ ಶಿವಕುಮಾರ್‌ ಇವರ ಸ್ಥಾನದಲ್ಲಿ ವರ್ಗಾಯಿಸಿರುವುದನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ತಡೆಹಿಡಿಯಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1116 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 186 ಸಅರ 2006, ಬೆಂಗಳೂರು, ದಿನಾಂಕ: 17ನೇ ಜೂನ್‌ 2006 
ಸಿ.ಆ.ಸು.ಇಲಾಖೆ (ಆ.ಸುಯ ಸಹ ಕಾರ್ಯದರ್ಶಿ ಶ್ರೀ ಕೆ. ರಘುಪತಿ, ಕರ್ನಾಟಕ ಸರ್ಕಾರ ಸಚಿವಾಲಯ ಇವರಿಗೆ ಈ ಕೆಳಕಂಡಂತೆ 80 
ದಿನ ಸಂಯುಕ್ತ ರಜೆಯನ್ನು ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಅವರ ರಜಾ ಅವಧಿಯಲ್ಲಿ ಶ್ರೀ ಸಿ. ಕೃಷ್ಣಮೂರ್ತಿ, ಅ.ಕಾ ಇವರನ್ನು (ಜಂ.ಕಾ. ಹುದ್ದೆಯನ್ನು ಉ.ಕಾ ಹುದ್ದೆ ಎಂದು ಗುರುತಿಸಿ) ಅಧಿಕ 
ಪ್ರಭಾರದಲ್ಲಿಡಲಾಗಿದೆ. 
1. ದಿ: 05.06.06 ರಿಂದ 16.07.06 ರವರೆಗೆ 42 ದಿನಗಳು ಪರಿವರ್ತಿತ ರಜೆ 
2. ದಿ: 17.07.06 ರಿಂದ 23.08.06 ರವರೆಗೆ 38 ದಿನಗಳು ಗಳಿಕೆ ರಜೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1117 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 195 ಸಅರ 2006, ಬೆಂಗಳೂರು, ದಿನಾಂಕ: 21ನೇ ಜೂನ್‌ 2006 
ಶ್ರೀ ಎ.ಎಲ್‌. ಜಗದೀಶ್‌, ಅಧೀಕ್ಷಕ ಅಭಿಯಂತರರು (ನಿವೃತ್ರು ಇವರು ಹಿಂದೆ ಕರ್ನಾಟಕ ಸರ್ಕಾರ ಸಚಿವಾಲಯದ ಜಲಸಂಪನ್ಮೂಲ 
ಇಲಾಖೆಯ ವಿಶೇಷ ಕರ್ತವ್ಯಾಧಿಕಾರಿ (ತಾಂತ್ರಿಕ ಎಂ.ಎಂ.ಐ 3) ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಪಡೆದುಕೊಂಡಿರುವ ದಿನಾಂಕ: 
10.5.05 ರಿಂದ 21.6.05 ರವರೆಗೆ 43 ದಿನಗಳ ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1125 ಯು.ಪಿ. ಪ್ರಭು 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 


೪೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩, ೨೦೦೬ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 199 ಸಅರ 2006, ಬೆಂಗಳೂರು, ದಿನಾಂಕ: 21ನೇ ಜೂನ್‌ 2006 
ಶ್ರೀ ಎ.ಕೆ. ಪಟ್ಟೇಗಾರ್‌, ಆಪ್ತ ಕಾರ್ಯದರ್ಶಿ ಗ್ರೇಡ್‌-2, ಮುಖ್ಯ ಮಂತ್ರಿಯವರ ಅಪರ ಕಾರ್ಯದರ್ಶಿಯವರ ಆಪ್ತ ಶಾಖೆ, ಇವರಿಗೆ 
ದಿನಾಂಕ: 1.7.2006 ರಲ್ಲಿದ್ದಂತೆ 30 ದಿನಗಳ ಗಳಿಕೆ ರಜೆಯನ್ನು ಅದ್ಯರ್ಪಿಸಿ 2005-06ನೇ ಬ್ಲಾಕ್‌ನಲ್ಲಿ ನಗದೀಕರಣ ಸೌಲಭ್ಯವನ್ನು ಪಡೆಯಲು 
ಮಂಜೂರಾತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1127 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 154 ಸಅಸೇ 2006, ಬೆಂಗಳೂರು, ದಿನಾಂಕ: 23ನೇ ಜೂನ್‌ 2006 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀ ಬಿ.ಎಸ್‌. ಜಾಪಾಲಿ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಇವರನ್ನು ಮಾನ್ಯ ಕೃಷಿ ಮಾರುಕಟ್ಟೆ ಸಚಿವರ ಆಪ್ತ ಶಾಖೆಯಲ್ಲಿ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 154 ಸಅಸೇ 2006, ದಿನಾಂಕ: 23.6.2006ರ 
ಅನ್ವಯ ಉನ್ನತೀಕರಿಸಲಾದ ಗ್ರೂಪ್‌ "ಎ' (ವಿಶೇಷಾಧಿಕಾರಿ) ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಅವರ ಸೇವೆಯು ಮಾನ್ಯ ಕೃಷಿ 
ಮಾರುಕಟ್ಟೆ ಸಚಿವರ ಆಪ್ತ ಶಾಖೆಯಲ್ಲಿ ಅವಶ್ಯವಿರುವವರೆಗೆ ಅಥವಾ ಮಾನ್ಯ ಸಚಿವರ ಪದಾವಧಿಯವರೆಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನಿಯೋಜನೆ ಮೇರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1130 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 217 ಸಅರ 2006, ಬೆಂಗಳೂರು, ದಿನಾಂಕ: 30ನೇ ಜೂನ್‌ 2006 
ಶ್ರೀಮತಿ ವಿ. ಕಾಂತಮ್ಮ ಸರ್ಕಾರದ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ ಗ್ರೇಡ್‌-2, ಆರ್ಥಿಕ ಇಲಾಖೆ (ಆರ್‌ ಮತ್ತು ಪಿ.ಎಂ.ಯು) 
ಅವರಿಗೆ ದಿನಾಂಕ: 15.6.2006 ರಿಂದ 17.6.2006 ರವರೆಗೆ 03 ದಿನಗಳ ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ 
ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1215 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 218 ಸಅರ 2006, ಬೆಂಗಳೂರು, ದಿನಾಂಕ: 30ನೇ ಜೂನ್‌ 2006 
ಶ್ರೀಮತಿ ಟಿ.ಆರ್‌. ವಸುಂಧರ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ ಗ್ರೇಡ್‌-2, ಒಳಾಡಳಿತ ಮತ್ತು ಸಾರಿಗೆ 
ಇಲಾಖೆ ಅವರಿಗೆ ದಿನಾಂಕ: 26.6.2006 ರಿಂದ 7.7.2006 ರವರೆಗೆ (ಉ.ದಿ.ಸೇ) 12 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ರಜೆಯು ಮುಗಿನ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1216 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 192 ಸಅರ 2006, ಬೆಂಗಳೂರು, ದಿನಾಂಕ: 30ನೇ ಜೂನ್‌ 2006 
ಶ್ರೀಮತಿ ಗೀತಾ ಬಿ. ಕುಲಕರ್ಣಿ, ನಿರ್ದೇಶಕರು, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ (ಮಾನವ ಅಭಿವೃದ್ಧಿ ವಿಭಾಗ) ಇವರಿಗೆ ದಿನಾಂಕ: 
12.6.2006 ರವರೆಗೆ (ಉ.ದಿ.ಸೇ) 15 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. ಸದರಿ ರಜೆ ಮುಗಿದ ನಂತರ ಅಧಿಕಾರಿಯವರನ್ನು 
ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1219 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 212 ಸಅರ 2006, ಬೆಂಗಳೂರು, ದಿನಾಂಕ: 1ನೇ ಜುಲೈ 2006 
ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ನಿರ್ದೇಶಕರು ಶ್ರೀಮತಿ ಎ.ಎಸ್‌. ಗೌರಿ ಇವರಿಗೆ 16 ದಿನಗಳ ಗಳಿಕೆ ರಜೆಯನ್ನು ದಿನಾಂಕ: 
30.6.2006 ರಿಂದ 15.7.2006 ರವರೆಗೆ (ಉ.ದಿ.ಸೇ) ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ 
ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1224 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩, ೨೦೦೬ ೪೩೭ 





ತಿದ್ದೋಲೆ 
ಸಂಖ್ಯೆ: ಸಿಆಸುಇ 236 ಸಅಸೇ 2006, ಬೆಂಗಳೂರು, ದಿನಾಂಕ: 7ನೇ ಜೂನ್‌ 2006 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಶ್ರೀ ಹೆಚ್‌.ಹೆಚ್‌. ಸೇಠ್‌, ಅಪರ ಕಾರ್ಯದರ್ಶಿ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 
ಇವರನ್ನು ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಳಗಾಂ ಇಲ್ಲಿನ ಅಪರ ಆಯುಕ್ತರು (ಆಡಳಿತ ಮತ್ತು ಅಭಿವೃದ್ಧಿ ಹುದ್ದೆಗೆ ನಿಯೋಜನೆ ಮೇರೆಗೆ 
ವರ್ಗಾಯಿಸುವ ಸಂಬಂಧದಲ್ಲಿ ಹೊರಡಿಸಲಾದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 18 ಸಅಸೇ 2006, ದಿನಾಂಕ: 22.3.2006 ರಲ್ಲಿ ಇರುವ ಅವರ 
ಹೆಸರನ್ನು "ಶ್ರೀ ಹೆಚ್‌.ಹೆಚ್‌. ಸೇಠ್‌' ಎಂಬುದಕ್ಕೆ ಬದಲಾಗಿ "ಶ್ರೀ ಹಮೀದ ಹುಸೇನ್‌ ಸೇಠ್‌' ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1228 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 202 ಸಅರ 2006, ಬೆಂಗಳೂರು, ದಿನಾಂಕ: 5ನೇ ಜುಲೈ 2006 
ಶ್ರೀ ಬಿ. ರಮೇಶ್‌, ವೈಜ್ಞಾನಾಧಿಕಾರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಇವರಿಗೆ ದಿನಾಂಕ: 8.7.2006 ರಲ್ಲಿದ್ದಂತೆ 30 ದಿನಗಳ ಗಳಿಕೆ 
ರಜೆಯನ್ನು ಅದ್ಯರ್ಪಿಸಿ 2005-06ನೇ ಬ್ಲಾಕ್‌ನಲ್ಲಿ ನಗದೀಕರಣ ಸೌಲಭ್ಯವನ್ನು ಪಡೆಯಲು ಮಂಜೂರಾತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1249 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 224 ಆಸೇಇ 2006, ಬೆಂಗಳೂರು, ದಿನಾಂಕ: 07ನೇ ಜುಲೈ 2006 
ಶ್ರೀ ಎನ್‌. ಶಿವರಾಜ್‌, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಉಪವಿಭಾಗಾಧಿಕಾರಿ, ಇಂಡಿ ಉಪವಿಭಾಗ, ಇಂಡಿ, ಬಿಜಾಪುರ 
ಜಿಲ್ಲೆ ಇವರಿಗೆ ವೈದ್ಯಕೀಯ ಕಾರಣದ ಮೇರೆಗೆ ದಿನಾಂಕ: 19.05.2006 ರಿಂದ 08.06.2006 ರವರೆಗೆ ಕರ್ನಾಟಕ ಸಿವಿಲ್‌ ಸೇವಾ ನಿಯಮ 114ರಡಿ 
ಪರಿವರ್ತಿತ ರಜೆ ಮಂಜೂರು ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1279 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 233 ಆಸೇವ 2006, ಬೆಂಗಳೂರು, ದಿನಾಂಕ: 07ನೇ ಜುಲೈ 2006 
ಉಪವಿಭಾಗಾಧಿಕಾರಿ, ಇಂಡಿ ಉಪವಿಭಾಗ, ಇಂಡಿ, ಬಿಜಾಪುರ ಜಿಲ್ಲೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿ, ಇಂಡಿ ಹುದ್ದೆಯ ಅಧಿಕ ಪ್ರಭಾರದಲ್ಲಿ ಕರ್ನಾಟಕ ಸಿವಿಲ್‌ ಸೇವಾ ನಿಯಮ 68ರಡಿಯಲ್ಲಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1281 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 235 ಆಸೇಇ 2006, ಬೆಂಗಳೂರು, ದಿನಾಂಕ: 07ನೇ ಜುಲೈ 2006 
ಶ್ರೀ ಬಿ. ನಂಜುಂಡೇಶ್ವರ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಜಂಟಿ ನಿರ್ದೇಶಕರು (ಆಡಳಿತ), ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬೆಂಗಳೂರು ಇವರು ದಿನಾಂಕ: 30.05.2006 ರಿಂದ 19.06.2006ರವರೆಗೆ ಕಳೆದ ಅವಧಿಯನ್ನು ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 
8(15) (ಎಫ್‌) ರನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾವಧಿ ಎಂದು ಪರಿಗಣಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1282 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 246 ಆಸೇಇ 2006, ಬೆಂಗಳೂರು, ದಿನಾಂಕ: 12ನೇ ಜುಲೈ 2006 
ಶ್ರೀ ಜಿ.ಸಿ. ಅನಿಲ್‌ ಕುಮಾರ್‌, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಸಹಾಯಕ ಆಯುಕ್ತರು (ಅನಧಿಕೃತ ನಿರ್ಮಾಣಗಳ ತಡೆ), 
ಜಿಲ್ಲಾಧಿಕಾರಿಗಳ ಕಛೇರಿ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಇವರು ದಿನಾಂಕ: 31.05.2006 ರಿಂದ 20.06.2006ರವರೆಗೆ ಕಳೆದ 
ಅವಧಿಯನ್ನು ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 8(15) (ಎಫ್‌) ರನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾವಧಿ ಎಂದು ಪರಿಗಣಿಸಿ 
ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1286 ಯು.ಪಿ. ಪ್ರಭು 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 


೪೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩, ೨೦೦೬ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 11 ಆಸೇನಿ 2004, ಬೆಂಗಳೂರು, ದಿನಾಂಕ: 12ನೇ ಜುಲೈ 2006 

ಅಧಿಸೂಚನೆ ಸಂಖ್ಯೆ: ಸಿಆಸುಇ 20 ಆಸೇನಿ 2003 ದಿನಾಂಕ: 08.10.2003 ರನ್ವಯ ದಿನಾಂಕ: 31.08.2004 ರಂದು 58 ವರ್ಷಗಳ 
ವಯೋಮಿತಿ ತಲುಪಿ ನಿವೃತ್ತಿ ಹೊಂದಿರುವ ಶ್ರೀ ಹೆಚ್‌.ಎನ್‌. ಹನುಮಂತಯ್ಯ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಇವರಿಗೆ ಸರ್ಕಾರದ 
ಸುತ್ತೋಲೆ ಸಂಖ್ಯೆ: ಆಇ 15 ಎಸ್‌ಆರ್‌ಎಸ್‌ 97 ದಿನಾಂಕ: 20.9.1997 ರನ್ವಯ ನಿವೃತ್ತಿ ದಿನಾಂಕದವರೆಗೆ ಅವರ ಹಕ್ಕಿನಲ್ಲಿರುವ ಗಳಿಕೆ ರಜೆಯನ್ನು 
240 ದಿನಗಳ ಗರಿಷ್ಟ ಮಿತಿಗೊಳಪಟ್ಟು ಕರ್ನಾಟಕ ನಾಗರೀಕ ಸೇವಾ ನಿಯಮ 118-ಎ (0) ರನ್ವಯ ನಗದೀಕರಣಗೊಳಿಸಲು ಮಂಜೂರಾತಿ ನೀಡಿದೆ. 

ಶ್ರೀ ಹೆಚ್‌.ಎನ್‌. ಹನುಮಂತಯ್ಯ, ನಿವೃತ್ತ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಇವರ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆ / 
ಕ್ರಿಮಿನಲ್‌ ಮೊದಕ್ಕಮೆ ಬಾಕಿಯಿರುವುದಿಲ್ಲವೆಂದು ದೃಢೀಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1287 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 126 ಸಅಸೇ 20061), ಬೆಂಗಳೂರು, ದಿನಾಂಕ: 12ನೇ ಜುಲೈ 2006 

ಶ್ರೀ ಕೆ. ಮಾಧವರಾವ್‌, ಸಹಾಯಕ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರನ್ನು ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 126 ಸಅಸೇ 
2006, ದಿನಾಂಕ: 12.7.2006 ರಲ್ಲಿ ಮುಖ್ಯ ಮಂತ್ರಿಯವರ ಸಚಿವಾಲಯದಲ್ಲಿ ಸೃಜಿಸಲಾದ ಗ್ರೂಪ್‌ "ಎ' ಹುದ್ದೆಯಲ್ಲಿ ದಿನಾಂಕ: 24.3.2006 ರಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಮುಖ್ಯ ಮಂತ್ರಿಯವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಮರುಸ್ಥಳನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1289 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 175 ಸಅಸೇ 2006, ಬೆಂಗಳೂರು, ದಿನಾಂಕ: 12ನೇ ಜುಲೈ 2006 

ಶ್ರೀಮತಿ ರಾಜಮ್ವ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ತುಮಕೂರು ಇವರನ್ನು ಉಪ ನಿರ್ದೇಶಕರು, ಯೋಜನಾ ಮತ್ತು ಸಾಂಖ್ಯಿಕ 
ಇಲಾಖೆ ಹುದ್ದೆಯಲ್ಲಿ (ಶ್ರೀ ಬಿ.ಆರ್‌. ಪ್ರಕಾಶ್‌ ಅವರ ಮುಂಬಡ್ತಿಯಿಂದ ತೆರವಾದ ಸ್ಥಾನ) ನಿಯೋಜನೆ ಮೇಲೆ ನೇಮಿಸಲು ಅವರ ಸೇವೆಯನ್ನು 
ಸಿ.ಆ.ಸು.ಇಲಾಖೆಯ ವಶಕ್ಕೆ ನೀಡಿರುವನ್ವಯ ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದರಿ 
ಹುದ್ದೆಯಲ್ಲಿ ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1290 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 06 ಸೇಇಮು 2006, ಬೆಂಗಳೂರು, ದಿನಾಂಕ: 13ನೇ ಜುಲೈ 2006 

ಡಾ: ಪ್ಲಾಸಿ ಡಿಸೋಜ ಶಸ್ತ್ರಚಿಕಿತ್ಸಕರು, ಕಾರ್ಮಿಕ ರಾಜ್ಯ ವಿಮಾ ಯೋಜನೆ, ಬೆಂಗಳೂರು, ಇವರಿಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ. 10620 - 14960ರ ನಿರ್ದೇಶಕರು, ಕಾರ್ಮಿಕ ರಾಜ್ಯ ವಿಮಾ ಯೋಜನೆ, ಬೆಂಗಳೂರು 
ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1297 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
HIGH COURT OF KARNATAKA 
NOTIFICATION 
No: GOB(I) 15(144) / 2005, Bangalore, Dated: 6th July 2006 

Sri J.N. Subramanya, V Addl. Judge, Court of Small Causes, Bangalore, is permitted to surrender 
30 days of Earned Leave from 2.7.2006 to 31.7.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1247 N. SAVANDAIAH 
ASSISTANT REGISTRAR. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩, ೨೦೦೬ ೪೩೯ 





HIGH COURT OF KARNATAKA 
NOTIFICATION 
No: GOB(I) 16(204) / 2005, Bangalore, Dated: 5th July 2006 

Smt N. Narasamma, Ill Addl. Civil Judge (Jr. Dn.), Hubli, is permitted to surrender 30 days of 
Earned Leave from 2.7.2006 to 31.7.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1248 N. SAVANDAIAH 
ASSISTANT REGISTRAR. 
HIGH COURT OF KARNATAKA 
NOTIFICATION 
No: GOB(I) 16(201) / 2005, Bangalore, Dated: 11th July, 2006 

Sri B. Jayanth Kumar, Civil Judge (Jr. Dn.) and JMFC., N.R. Pura, is permitted to surrender 30 
days of Earned Leave from 2.7.2006 to 31.7.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1292 N. SAVANDAIAH 
ASSISTANT REGISTRAR. 
HIGH COURT OF KARNATAKA 
NOTIFICATION 
No: GOB(I) 134 / 2006, Bangalore, Dated: 12th July, 2006 

Sri A. Earanna, JMFC-IV Court, Mangalore, is granted Earned Leave for 10 days from 8.5.2006 to 
17.5.2006 (bdi), with permission to prefix the General Holiday on 7.5.2006, on Private Affairs. 

The JMFC-lll Court, Mangalore, has been placed in additional charge of the court of the JMFC-IV 
Court, Mangalore, during the above leave period. 

Sri A. Earanna, JMFC-IV Court, Mangalore, is reposted to the same post on expiry of leave. 

BY ORDER OF THE HIGH COURT, 
P.R. 1293 N. SAVANDAIAH 
ASSISTANT REGISTRAR. 
HIGH COURT OF KARNATAKA 
NOTIFICATION 
No: GOB(I) 16(186) / 2005, Bangalore, Dated: 10th July, 2006 

Smt. Savithri V. Bhat, Prl. Civil Judge (Jr. Dn.) and JMFC., Chikmagalur, is permitted to surrender 
30 days Earned Leave from 2.7.2006 to 31.5.2006 (bdi), for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1294 N. SAVANDAIAH 
ASSISTANT REGISTRAR. 
HIGH COURT OF KARNATAKA 
NOTIFICATION 
No: GOB(l) 135 / 2006, Bangalore, Dated: 12th July, 2006 

Sri Nagarajappa A.K., Civil Judge (Jr. Dn.) and JMFC., Sindagi, is granted Paternity Leave for 15 
days from 10.4.2006 to 24.4.2006 (bdi). 

The | Addl. Civil Judge (Jr. Dn.) and JMFC-| Court, Bijapur, has been placed in additional charge 
of the court of the Civil Judge (Jr. Dn.) and JMFC., Sindagi, during the above leave period. 

Sri Nagarajappa A.K., Civil Judge (Jr. Dn.) and JMFC., Sindagi, is reposted to the same post on 
expiry of leave. 

BY ORDER OF THE HIGH COURT, 
P.R. 1295 N. SAVANDAIAH 
ASSISTANT REGISTRAR. 


೪೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩, ೨೦೦೬ ಭಾಗ - ೨ 





HIGH COURT OF KARNATAKA 
NOTIFICATION 
No: GOB(I) 16 / 2006, Bangalore, Dated: 12th July, 2006 
Smt. G.S. Praseela Kumar, | Addl. Civil Judge (Jr. Dn.) and JMFC., Mangalore, is granted Earned 
Leave for 23 days from 29.3.2006 to 20.4.2006 (bdi), on Medical Grounds. 
The Il Addl. Civil Judge (Jr. Dn.) and JMFC., Mangalore, has been placed in additional charge of 
the court of the | Addl. Civil Judge (Jr. Dn.) and JMFC., Mangalore, during the above leave period. 
Smt. G.S. Praseela Kumari, | Addl. Civil Judge (Jr. Dn.) and JMFC., Mangalore, is re-posted to 
the same post on expiry of leave. 
BY ORDER OF THE HIGH COURT, 
P.R. 1296 N. SAVANDAIAH 
ASSISTANT REGISTRAR. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No: DPAR 35 SPS 2006, Bangalore, Dated: 06th July 2006 
In pursuance of Government of India, Ministry of Home Affairs, New Delhi's Notification No. 1- 
21021/3/2006 IPS IV dated 05.07.2006, the services of Shri Umesh Kumar, IPS (KN 95), Superintendent 
of Police, Chitradurga, are placed at the disposal of Government of Bhihar on Inter-State deputation for a 
period of 05 years from the date of his reporting for duty under the Government of Bihar. 
Shri Umesh Kumar, IPS is relieved from Government of Karnataka with instructions to report for 
duty under the Government of Bihar. 
By Order and in the name of the Governor of Karnataka, 
PR- 1301 K. SUDHAKARA SHETTY 
Under Secretary to Government, DP & AR (Services-1) 
CORRIGENDUM 
No: DPAR 336 SAS 2006, Bangalore, Dated: 10th July, 2006 
In the Government Notification No. DPAR 306 SAS 2006, dated 20-6-2006 the word "Director" 
occurring in the para relating to posting of Sri K. Shivaramu, IAS (KN 86), the word "Commissioner" shall 
and shall deemed to have been substituted. 
By Order and in the name of the Governor of Karnataka, 
PR- 1302 K. SUDHAKARA SHETTY 
Under Secretary to Government, DP & AR (Services-1) 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಪಸಂಮೀ 56 ಮೀಇಸೇ 2004, ಬೆಂಗಳೂರು, ದಿನಾಂಕ: 10ನೇ ಜುಲೈ 2006 
ಸಮ ಸಂಖ್ಯೆಯ ದಿನಾಂಕ: 25.04.2006ರ ಸರ್ಕಾರದ ಅಧಿಸೂಚನೆಯನ್ನು ಭಾಗಶಃ ಮಾರ್ಪಡಿಸಿ ಶ್ರೀ ಮಹಮದ್‌ ರಫಿ ಉದ್ದೀನ್‌, 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1), ಇವರಿಗೆ ಕರ್ನಾಟಕ ನಾಗರೀಕ ಸೇವಾ (ವೇತನ, ಬಡ್ತಿ ಮತ್ತು ಪಿಂಚಣಿ ಕ್ರಮ ಬದ್ಧಗೊಳಿಸುವಿಕೆ) 
ನಿಯಮಾವಳಿ 1978ರ ನಿಯಮ 2(1) (ಎ) ರನ್ವಯ ಸೇವೆಯಲ್ಲಿ ಅವರಿಗಿಂತ ಕಿರಿಯ ಅಧಿಕಾರಿಯಾದ ಶ್ರೀ ರಮೇಶ್‌ ಪಟವಾರಿ, ಇವರಿಗೆ 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1) ಹುದ್ದೆಯಿಂದ ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಗೆ ಬಡ್ತಿ ನೀಡಿದ ದಿನಾಂಕ: 
02.08.2002 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ. 7400-13120ರಲ್ಲಿ ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರ 
ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಲಾಗಿದೆಯೆಂದು ತಿದ್ದಿ ಓದಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1288 ಡಿ. ಕಮಲಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 122 ಆಸೇವ 2006, ಬೆಂಗಳೂರು, ದಿನಾಂಕ: 13ನೇ ಜುಲೈ 2006 
ಶ್ರೀ ಬಿ.ಎಸ್‌. ವತ್ರಿ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಹಾಲಿ ಕಾರ್ಯನಿರ್ವಾಹಕ ಅಧಿಕಾರಿ (ಸಮನ್ವಯ), ಕರ್ನಾಟಕ ಜೈವಿಕ 
ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು, ಬೆಂಗಳೂರು, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನಿರ್ದೇಶಕರು (pation) ಕಿಯೋನಿಕ್ಸ್‌, (£EONICS), ಬೆಂಗಳೂರು ಹುದ್ದೆಯ ಅಧಿಕ ಪ್ರಭಾರದಲ್ಲಿ ಕರ್ನಾಟಕ ಸಿವಿಲ್‌ ಸೇವಾ ನಿಯಮ 68 
ರಡಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1298 ಏಕ್‌ರೂಪ್‌ ಕೌರ್‌ 
ಸರ್ಕಾರದ ಉಪ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩, ೨೦೦೬ ೪೪೧ 





HIGH COURT OF KARNATAKA 
NOTIFICATION 
No: GOB(I) 16(183) / 2005, Bangalore, Dated: 13th July, 2006 

Smt. K. Bhagya, Addl. Civil Judge (Jr. Dn.) and JMFC., Channarayapatna, is permitted to 
surrender 30 days Earmed Leave from 1.6.2006 to 30.6.2006 (bdi), for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1312 N. SAVANDAIAH 
ASSISTANT REGISTRAR. 
HIGH COURT OF KARNATAKA 
NOTIFICATION 
No: GOB(I) 15(148) / 2005, Bangalore, Dated: 13th July, 2006 

Sri Bailur Shankar Rama, | Addl. Civil Judge (Sr. Dn.) Gulbarga, is permitted to surrender 30 days 
of Earned Leave as on 2.7.2006 for the block period of 2005-06. 

The officer shall be paid pay and allowances admissible for the said 30 days of leave so 
surrendered at the rate of 1/30th of the monthly pay and allowances for each day of leave surrendered as 
per the provisions contained in Rule 118(2) of K.C.S.Rs. 

BY ORDER OF THE HIGH COURT, 
P.R. 1313 N. SAVANDAIAH 
ASSISTANT REGISTRAR. 
HIGH COURT OF KARNATAKA 
NOTIFICATION 
No: HCE. 731 / 2006, Bangalore, Dated: 18th July, 2006 

Smt. B. Alice D'Souza, Deputy Registrar of this office is permitted to retire from service on the 
afternoon of 31.08.2006 on attaining the age of superannuation and she will be relieved of her duties in 
this office on the afternoon of 31.08.2006. 

BY ORDER OF HON'BLE THE CHIEF JUSTICE, 
P.R. 1319 A.S. PACHHAPURE 
REGISTRAR GENERAL. 
HIGH COURT OF KARNATAKA 
NOTIFICATION 
No: GOB(I) 28 / 2001, Bangalore, Dated: 19th July, 2006 
Sri B. Yoginath, IV Addl. City Civil and Sessions Judge, Bangalore, is permitted to retire from 
Judicial Service with effect from 30.9.2006 on attaining the age of Superannuation i.e., 60 years. 
BY ORDER OF THE HIGH COURT, 
P.R. 1320 A.S. PACHHAPURE 
REGISTRAR GENERAL. 
HIGH COURT OF KARNATAKA 
NOTIFICATION 
No: GOB(I) 28 / 2001, Bangalore, Dated: 19th July, 2006 
Sri D. Krishnappa, Il Addl. City Civil and Sessions Judge, Bangalore, is permitted to retire from 
Judicial Service with effect from 31.8.2006 on attaining the age of Superannuation i.e., 60 years. 
BY ORDER OF THE HIGH COURT, 
P.R. 1321 A.S. PACHHAPURE 
REGISTRAR GENERAL. 
HIGH COURT OF KARNATAKA 
NOTIFICATION 
No: GOB(I) 28 / 2001, Bangalore, Dated: 19th July, 2006 

Sri Shekharagouda Patil, District and Sessions Judge, Haveri, is permitted to retire from Judicial 
Service with effect from 31.8.2006 on attaining the age of Superannuation i.e., 60 years. 

BY ORDER OF THE HIGH COURT, 
P.R. 1322 A.S. PACHHAPURE 
REGISTRAR GENERAL. 


೪೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩, ೨೦೦೬ ಭಾಗ - ೨ 





HIGH COURT OF KARNATAKA 
NOTIFICATION 
No: GOB(I) 3 / 2006, Bangalore, Dated: 11th July, 2006 
The Presiding Officer of the Prl. Civil Judge (Jr. Dn.) and JMFC. Il Court, Hassan, who has been 
concurrently appointed as the Presiding Officer of the Court of the Civil Judge (Jr. Dn.) and JMFC, Alur, is 
directed to itinerate the said court for two days in a week with immediate effect and until further orders. 
BY ORDER OF THE HIGH COURT, 
P.R. 1324 A.S. PACHHAPURE 
REGISTRAR GENERAL. 
HIGH COURT OF KARNATAKA 
NOTIFICATION 
No: GOB(I) 1 / 2006, Bangalore, Dated: 14th July, 2006 
Part -A 
The following transfer and postings of officers of Judicial Department in the cadre of District 
Judges are ordered in the interest of public service, to take effect immediately:- 





























Sl. Name of the Officer Present Charge Charge to which posted 
No. Sriyuths : 
1 John Michael Cunha District Judge, | Addl. District & Sessions Judge, 
Addl. Director, Bangalore Rural District, 
Karnataka Judicial Academy, Bangalore (Vacant Post) 
Bangalore 
2 Rudragouda S. Patil Presiding Officer, || Addl. District & Sessions Judge, 
Labour Court, Kolar (Vacant Post) 
Gulbarga 
3 K. Shivaram Il Addl. District & Sessions | Proposed for appointment as Presiding 
Judge, Gulbarga Officer, Labour Court, 
Gulbarga, (Vice Sri Radragouda S. Patil 
- Transferred. 
PART -B 


The following transfer and postings of officers of Judicial Department in the cadre of ad-hoc 
District Judges (Presiding Officers of the Fast Track Courts) are ordered in the interest of public service, 
to take effect immediately :- 





























Sl. Name of the Officer Present Charge held Charge to which posted 
No. Sriyuths : 
1 Nelhal Sharanappa Presiding Officer, | Addl. City Civil and Sessions 
Fast Track Court - Ill, Bidar Judge, Bangalore (Vacant Post) 
2 Majage Nijagunappa Presiding Officer, Ill Addl. City Civil and Sessions 
Fast Track Court - Il, Bijapur Judge, Bangalore (Vacant Post) 
3 Khan Liyakath Ali Khan Presiding Officer, Xl Addl. City Civil and Sessions 
Fast Track Court, Chitradurga Judge, Bangalore City (Vacant 
Post) 
4 Shivaputrappa. Y. Kumbar | Presiding Officer, ೫1 Addl. City Civil and Sessions 
Fast Track Court - V, Gulbarga | Judge, Bangalore City (Vacant 
post) 
5 Pampapathi Presiding Officer, XVI Addl. City Civil and Sessions 
Fast Track Court - VI, Gulbarga | Judge, Bangalore City (Vacant 
Post) 
6 Mahadevegowda Presiding Officer, ೦61 Addl. City Civil and Sessions 
Fast Track Court - |, Hassan Judge, Bangalore City (Vacant 
Post) 
7 S.S. Murugod Presiding Officer, Presiding Officer, Fast Track 
Fast Track Court, Haveri Court, Ramdurg (Vacant Post) 




















ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩, ೨೦೦೬ ೪೪೩ 











8 ೧0.5. Nanjundappa Presiding Officer, XXV Addl. City Civil and Sessions 
Fast Track Court - IV, Mandya Judge, Bangalore City (Vacant 

Post) 
9 Ashok S. Gadag Presiding Officer, XXVI Add. City Civil and 


Fast Track Court - Il, Dharwad Sessions Judge, Bangalore City 
(Vacant Post) 





10 | G.K. Somanath Presiding Officer, ೦೦/1 Add. City Civil and 


Fast Track Court - IV, Tumkur Sessions Judge, Bangalore City 
(Vacant Post) 








11 | K. Ningegowda Presiding Officer, XXIX Addl. City Civil and 


Fast Track Court - Il, Tumkur. Sessions Judge, Bangalore City 
(Vacant Post) 














BY ORDER OF THE HIGH COURT, 
P.R. 1326 A.S. PACHHAPURE 
REGISTRAR GENERAL. 
HIGH COURT OF KARNATAKA 
NOTIFICATION 
No: HCE. 1 / 2005, Bangalore, Dated: 15th July, 2006 

In exercise of the powers conferred under Article 229 of the Constitution of India and Rule 7 of the 
High Court of Karnataka Service (Conditions of Service and Recruitment) Rules, 1973, and all other 
powers enabling thereunto, Hon'ble the Chief Justice is pleased to promote the following Officers as 
Assistant Registrars (Group-'A") in grade of Rs. 7400-200-8800-260-10880-320-13120, with immediate 
effect, in the vacancies shown against their names. 











1 Sri. S.M. Gangaiah In the vacancy caused due to retirement of Sri N. Channabasappa, 
Section Officer Assistant Registrar. 

2 | Sri. M.N. nadagoudar In the vacancy caused due to retirement of Sri G. Gurappa, Assistant 
Court Officer Registrar. 











BY ORDER OF HON'BLE THE CHIEF JUSTICE, 
P.R. 1329 A.S. PACHHAPURE 
REGISTRAR GENERAL. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No: DPAR 27 SME 2006, Bangalore, Dated: 19th July 2006 

Sri Subodh Yadav, IAS (KN 99), Deputy Commissioner, Kodagu District, Madikeri is placed in 
concurrent charge of the post of Deputy Commissioner, Dakshina Kannada District, Mangalore vice Sri 
Maheshwar Rao, IAS (KN 95) proceeding as Liaison Officer of batch 10 for the Kailash manasasarovar 
Yatra 2006 form 22-7-2006 from 22-7-2006 to 19-8-2006. 

By Order and in the name of the Governor of Karnataka, 
PR- 1338 K. SUDHAKARA SHETTY 
Under Secretary to Government, DP & AR (Services-1) 
NOTIFICATION 
No: DPAR 294 SAS 2006, Bangalore, Dated: 15th July 2006 

Smt. Amita Prasad, IAS., (KN 85), Commissioner, Water Resources & Ex-officio Secretary to 
Government, Water Resources Department, New Delhi is transferred with immediate effect & posted until 
further orders as Regional Commissioner, Belgaum in the existing vacancy. 

Sri Atul Kumar Tiwari, IAS., (KN 90), waiting for posting is posted with immediate effect & until 
further orders as Additional Resident Commissioner, Karnataka, New Delhi in the existing vacancy. Sri 
Atul Kumar Tiwari, IAS is also placed in the additional charge as Commissioner, Water Resources & Ex- 
officio Secretary to Government, Water Resources Department, New Delhi until further orders vice Smt. 
Amit Prasad, IAS transferred. 

By Order and in the name of the Governor of Karnataka, 
PR- 1317 EKROOP CAUR 
Deputy Secretary to Government, DP & AR (Services) 








೪೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩, ೨೦೦೬ ಭಾಗ - ೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 142 ಆಸೇವ 2006, ಬೆಂಗಳೂರು, ದಿನಾಂಕ: 18ನೇ ಜುಲೈ 2006 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 95 ಆಸೇವ 2006 ದಿನಾಂಕ: 2.6.2006 ರಲ್ಲಿ ಉಪನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಸರಬರಾಜು 
ಇಲಾಖೆ, ಕಾರವಾರ, ಉತ್ತರ ಕನ್ನಡ ಜಿಲ್ಲೆ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಶ್ರೀ ಹೆಚ್‌. ನಾಗಪ್ಪ, 
ಇವರ ವರ್ಗಾವಣೆ ಆದೇಶವನ್ನು ರದ್ದುಗೊಳಿಸಿ, ಮುಂದಿನ ಆದೇಶದವರೆಗೆ ಉಪನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, 
ಕೊಪ್ಪಳ, ಹುದ್ದೆಯಲ್ಲಿಯೇ ಮುಂದುವರೆಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1331 ಕೆ. ರಘುರಾಮ್‌ ಭಂಡಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2) (ಪ್ರಭಾರ). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 260 ಆಸೇಇ 2006, ಬೆಂಗಳೂರು, ದಿನಾಂಕ: 18ನೇ ಜುಲೈ 2006 
ಶ್ರೀ ಸಿ.ಎಂ. ನೂರ್‌ಮನ್ಸೂರ್‌, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ಧಾರವಾಡ 
ಜಿಲ್ಲೆ, ಧಾರವಾಡ ಇವರು ದಿನಾಂಕ: 09.06.2006 ರಿಂದ 21.06.2006ರವರೆಗೆ ಕಳೆದ ಅವಧಿಯನ್ನು ಈ ಕೆಳಕಂಡಂತೆ ಪರಿಗಣಿಸಿ ಆದೇಶಿಸಲಾಗಿದೆ. 




















1 | 09.06.2006 ರಿಂದ ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 76 
18.06.2006 ರವರೆಗೆ ರನ್ವಯ ಸೇರುವಿಕೆ ಕಾಲ 

2 | 19.06.2006 ರಿಂದ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 
21.06.2006 ರವರೆಗೆ 114ರನ್ವಯ ಪರಿವರ್ತಿತ ರಜೆ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1332 ಕೆ. ರಘುರಾಮ್‌ ಭಂಡಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2) (ಪ್ರಭಾರ). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 261 ಆಸೇಇ 2006, ಬೆಂಗಳೂರು, ದಿನಾಂಕ: 18ನೇ ಜುಲೈ 2006 
ಶ್ರೀಮತಿ ಎನ್‌. ದೇವಕುಮಾರಿ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ನಿರ್ದೇಶಕರು (ಯೋಜನೆ ಮತ್ತು ಅನುಷ್ಠಾನ), 
ಜಲಸಂವರ್ಧನ ಯೋಜನಾ ಸಂಘ, ಬೆಂಗಳೂರು ಇವರು ದಿನಾಂಕ: 01.06.2006 ರಿಂದ 15.06.2006ರವರೆಗೆ ಕಳೆದ ಅವಧಿಯನ್ನು ಕರ್ನಾಟಕ 
ಸಿವಿಲ್‌ ಸೇವಾ ನಿಯಮಗಳ ನಿಯಮ 8(15) (ಎಫ್‌) ರನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾವಧಿ ಎಂದು ಪರಿಗಣಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1334 ಕೆ. ರಘುರಾಮ್‌ ಭಂಡಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2) (ಪ್ರಭಾರ). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 342 ಸೆಅಸೆ 2006, ಬೆಂಗಳೂರು, ದಿನಾಂಕ: 18ನೇ ಜುಲೈ 2006 
ಶ್ರೀ ತಪನ್‌ ಸೇನಾಪತಿ, ಐ.ಎ.ಎಸ್‌., ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ದಿ. ಮೈಸೂರು ಎಲೆಕ್ಟಿಕಲ್‌ ಇಂಡಸ್ಟ್ರೀಸ್‌ ಲಿಮಿಟೆಡ್‌, 
ಬೆಂಗಳೂರು ಇವರಿಗೆ, ದಿನಾಂಕ 26.6.2006 ರಿಂದ 18.7.2006 ರವರೆವಿಗೆ (ಉದಿಸೇ) ಒಟ್ಟು 23 ದಿನಗಳ ಗಳಿಕೆ ರಜೆಯನ್ನು ಮಂಜೂರು 
ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1335 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-1). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 331 ಸೆಅಸೆ 2006, ಬೆಂಗಳೂರು, ದಿನಾಂಕ: 19ನೇ ಜುಲೈ 2006 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 229 ಸೆಅಸೆ 2006, ದಿನಾಂಕ: 30.05.2006ರ ಮಾರ್ಪಾಡಿನಲ್ಲಿ ಶ್ರೀ ಸಿ.ಎನ್‌. ಸೀತಾರಾಮ್‌, 
ಭಾ.ಆ.ಸೇ., ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ ಇವರಿಗೆ ದಿನಾಂಕ 11.5.2006 ರಿಂದ 1.7.2006ರ ವರೆಗೆ (ಉದಿಸೇ) ಒಟ್ಟು 55 
ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1336 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-1). 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩, ೨೦೦೬ 


೪೪೫ 





ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 141 ಸೆಪೋಸೆ 2006, ಬೆಂಗಳೂರು, ದಿನಾಂಕ: 19ನೇ ಜುಲೈ 2006 
ಶ್ರೀ ಕೆ.ಸಿ. ರಾಮಮೂರ್ತಿ, ಐಪಿಎಸ್‌, ಆಯುಕ್ತರು, ಯುವಜನ ಸೇವೆ ಮತ್ತು ಕ್ರೀಡೆಗಳು ಇಲಾಖೆ, ಬೆಂಗಳೂರು ಇವರಿಗೆ ದಿನಾಂಕ: 
03.072006 ರಿಂದ 31.08.2006ರ ವರೆವಿಗೆ (ಉದಿಸೇ) 60 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 


ಶ್ರೀ ಕೆ.ಸಿ. 


ರಾಮಮೂರ್ತಿ, ಐಪಿಎಸ್‌, ರವರ ರಜಾ ಅವಧಿಯಲ್ಲಿ ಶ್ರೀ ಜಿ. ಕುಮಾರ್‌ ನಾಯಕ್‌, ಐಎಎಸ್‌, 


ಆಯುಕ್ತರು, 


ಪ್ರವಾಸೋದ್ಯಮ ಇಲಾಖೆ, ಇವರನ್ನು ಆಯುಕ್ತರು, ಯುವಜನ ಸೇವೆ ಮತ್ತು ಕ್ರೀಡೆಗಳು ಇಲಾಖೆ, ಬೆಂಗಳೂರು ಈ ಹುದ್ದೆಯ ಪ್ರಭಾರದಲ್ಲಿಡಲಾಗಿದೆ. 
ಶ್ರೀ ಕೆ.ಸಿ. ರಾಮಮೂರ್ತಿ, ಐಪಿಎಸ್‌, ರವರು ರಜೆಯ ಮೇಲೆ ಹೋಗಿರದಿದ್ದರೆ ಆಯುಕ್ತರು, ಯುವಜನ ಸೇವೆ ಮತ್ತು ಕ್ರೀಡೆಗಳು 
ಇಲಾಖೆ, ಬೆಂಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 


ಪಿ.ಆರ್‌. 1337 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-1). 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 408 ಸೆಅಸೇ 2005, ಬೆಂಗಳೂರು, ದಿನಾಂಕ: 07ನೇ ಜುಲೈ 2006 
ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿರುವ ಕೆಳಕಂಡ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ರೂ. 10620-14960 ರ ವೇತನ ಶ್ರೇಣಿಯ ಸರ್ಕಾರದ ಉಪ ಕಾರ್ಯದರ್ಶಿ ಹುದ್ದೆಯಲ್ಲಿ ಸ್ಥಾನಪನ್ನ ಬಡ್ತಿ ನೀಡಿ, 
ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 



































ಕ್ರ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಬಡ್ತಿ ಮೇಲೆ ನೇಮಿಸಲಾದ ಹುದ್ದೆ : ಇಲಾಖೆ 
ಸಂ. ಹುದ್ದೆ : ಇಲಾಖೆ 
1 ಎಂ.ಎಸ್‌. ಮಂಜುನಾಥ್‌, ಉಪಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ ಶ್ರೀ ಮಂಜೇಗೌಡ, ಇವರ ನಿವೃತ್ತಿಯಿಂದ 
ಅಧೀನ ಕಾರ್ಯದರ್ಶಿ, ತೆರವಾದ ಸ್ಥಾನದಲ್ಲಿ. 
ಮುಖ್ಯಮಂತ್ರಿಗಳ ಸಚಿವಾಲಯ 
2 ವಿ.ಆರ್‌. ಗಾಯಕ್‌ವಾಡ್‌, ವಿಶೇಷಾಧಿಕಾರಿ / ಉಪ ಕಾರ್ಯದರ್ಶಿ, ಕಂದಾಯ ಇಲಾಖೆ ಶ್ರೀ ಮಾಜ್‌ ಅಹಮದ್‌ ಷರೀಫ್‌, 
ಅಧೀನ ಕಾರ್ಯದರ್ಶಿ, ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
3 ಕೆ.ಎಸ್‌. ವೇಣುಗೋಪಾಲ್‌, ಉಪಕಾರ್ಯದರ್ಶಿ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು 
ಅಧೀನ ಕಾರ್ಯದರ್ಶಿ, ತಂತ್ರಜ್ಞಾನ ಇಲಾಖೆ ಶ್ರೀ ಖಲೀಲುಲ್‌ ರೆಹಮಾನ್‌ ಇವರ ನಿವೃತ್ತಿಯಿಂದ ತೆರವಾದ ಹುದ್ದೆ. 
ಶಿಕ್ಷಣ ಇಲಾಖೆ 
4 ಎಂ.ಎಂ. ಲಂಕೇಶ್ವರ್‌, ಉಪಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ ಶ್ರೀ ಎಂ.ಕೆ. ಮದಿಹಳ್ಳಿ, ಇವರ ನಿವೃತ್ತಿಯಿಂದ 
ಅಧೀನ ಕಾರ್ಯದರ್ಶಿ, ತೆರವಾದ ಹುದ್ದೆ. 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ 
ಇಲಾಖೆ (ಕಾನೂನು ಕೋಶ) 
5 ಸಿ. ಬಸವರಾಜು, ಉಪಕಾರ್ಯದರ್ಶಿ, ಶಿಕ್ಷಣ ಇಲಾಖೆ ಶ್ರೀಮತಿ ಮೇರಿ ಜಾಯ್ಸ್‌ ಇವರ ನಿವೃತ್ತಿಯಿಂದ ತೆರವಾದ 
ಅಧೀನ ಕಾರ್ಯದರ್ಶಿ, ಹುದ್ದೆ. 
ಒಳಾಡಳಿತ ಇಲಾಖೆ (ರಹದಾರಿ) 
6 ಎಂ.ಎಸ್‌. ಗಣಪತಿ, ಉಪಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಶ್ರೀ ಕೆ.ಎಲ್‌. ಜಯರಾಂ ಇವರ 
ಅಧೀನ ಕಾರ್ಯದರ್ಶಿ, ನಿವೃತ್ತಿಯಿಂದ ತೆರವಾದ ಹುದ್ದೆ. 
ಆರ್ಥಿಕ ಇಲಾಖೆ (ವೆಚ್ಚ 4) 
7 ಎಲ್‌. ಶ್ರೀನಿವಾಸನ್‌, ಆಂತರಿಕ ಆರ್ಥಿಕ ಸಲಹೆಗಾರರು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಶ್ರೀಮತಿ ಸುಜ್ಯೋತಿ 
ಅಧೀನ ಕಾರ್ಯದರ್ಶಿ, ಮುತ್ತಣ್ಣ, ಇವರ ವರ್ಗಾವಣೆಯಿಂದ ತೆರವಾಗುವ ಹುದ್ದೆ. 
ಆರ್ಥಿಕ ಇಲಾಖೆ (ಆಡಳಿತ) 
8 ಯು.ಪಿ. ಪ್ರಭು, ಉಪಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 
ಅಧೀನ ಕಾರ್ಯದರ್ಶಿ, ಶ್ರೀ ಗುರುಮೂರ್ತಿ ಹೆಗಡೆ ಇವರ ವರ್ಗಾವಣೆಯಿಂದ ತೆರವಾಗುವ ಹುದ್ದೆ. 
ಸಿ.ಆ.ಸು.ಇ. (ಸೇವೆಗಳು 2) 
9 ವಿ. ಕುಮಾರ್‌, ಆಂತರಿಕ ಆರ್ಥಿಕ ಸಲಹೆಗಾರರು, ಯುವಜನ ಸೇವಾ ಇಲಾಖೆ ಹಾಗೂ ಕಂದಾಯ ಇಲಾಖೆ 





ಅಧೀನ ಕಾರ್ಯದರ್ಶಿ, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ 
(ಸೇವೆಗಳು) 





ಶ್ರೀ ಬಿ.ವಿ. ನಟರಾಜನ್‌ ಇವರ ನಿವೃತ್ತಿಯಿಂದ ತೆರವಾದ ಹುದ್ದೆ. 








೪೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩, ೨೦೦೬ ಭಾಗ - ೨ 





ಭಾಗ 1 
ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಉಪ ಕಾರ್ಯದರ್ಶಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿದ ಹುದ್ದೆಗಳಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾಯಿಸಿದೆ. 

















ಕ್ರ ಅಧಿಕಾರಿಯ ಹೆಸರು ಹಾಗೂ ಪ್ರಸ್ತುತ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾದ ಹುದ್ದೆ : ಇಲಾಖೆ 
ಸಂ. ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ : ಇಲಾಖೆ 
1 ಸುಜ್ಯೋತಿ ಮುತ್ತಣ್ಣ, ಉಪಕಾರ್ಯದರ್ಶಿ, ಮೂಲ ಸೌಲಭ್ಯಗಳ ಅಭಿವೃದ್ಧಿ ಇಲಾಖೆ ಶ್ರೀ 
ಆಂತರಿಕ ಆರ್ಥಿಕ ಸಲಹೆಗಾರರು, ಎಫ್‌.ಎ. ಶೇಖ್‌, ಇವರ ನಿವೃತ್ತಿಯಿಂದ ತೆರವಾದ ಹುದ್ದೆ. 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
2 ಎಸ್‌. ಗುರುಮೂರ್ತಿ ಹೆಗಡೆ, ಆಂತರಿಕ ಆರ್ಥಿಕ ಸಲಹೆಗಾರರು, ಸಮಾಜ ಕಲ್ಯಾಣ ಇಲಾಖೆ ಶ್ರೀ ಜಿ. 
ಉಪಕಾರ್ಯದರ್ಶಿ, ಲಕ್ಷಿ ಕ್ರಾಂತ್‌ ಇವರ ನಿವೃತ್ತಿಯಿಂದ ತೆರವಾದ ಹುದ್ದೆ. 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1306 ಏಕ್‌ರೂಪ್‌ ಕೌರ್‌ 
ಸರ್ಕಾರದ ಉಪ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು). 
ಶಿಕ್ಷಣ ಸಚಿವಾಲಯ 
ಸೇರ್ಪಡೆ (ADDENDUM) 
ಸಂಖ್ಯೆ: ಇಡಿ 37 ಡಿಸಿಇ 2005, ಬೆಂಗಳೂರು, ದಿನಾಂಕ: 06ನೇ ಜುಲೈ 2006 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಇಡಿ 37 ಡಿಸಿಇ 2005, ದಿನಾಂಕ: 06.07.2006ರ ಭೌತಶಾಸ್ತ್ರ ವಿಭಾಗದಲ್ಲಿ ಈ ಕೆಳಕಂಡಂತೆ ಸೇರಿಸಿ 




















ಓದಿಕೊಳ್ಳತಕ್ಕದ್ದು. 
ಕ್ರಮ | ವಿಷಯವಾರು ಕ್ರಮ ಹೆಸರು ಮತ್ತು ವಿಳಾಸ 
ಸಂಖ್ಯೆ ಸಂಖ್ಯೆ 
108ಎ 21 ಶ್ರೀ ನದಾಫ್‌ ಯಾಹುಸೇನ್‌ ಫತ್ತೀದಾಮ್‌, 
ಬಿ: ಆಫ್‌ ಷೇಖ್‌ ಪರಿದೀನ್‌ ಎಫ್‌ ನಡಾಫ್‌, ಶ್ರೀಪತಿನಗರ, ರಾಮದುರ್ಗ, ಬೆಳಗಾಂ ಜಿಲ್ಲೆ 591123. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1305 ಕೆ.ಎಸ್‌. ವೇಣುಗೋಪಾಲ್‌ 


ಸರ್ಕಾರದ ಉಪ ಕಾರ್ಯದರ್ಶಿ-4 (ಪ್ರಭಾರ), ಶಿಕ್ಷಣ ಇಲಾಖೆ. 
ಜಲ ಸಂಪನ್ಮೂಖ ಸಚಿವಾಲಯ 
ಅಧಿಸೂಚನೆ 
ಸಂ: ಜಸಂಇ 14 ಎನ್‌ಪಿಸಿ 06, ಬೆಂಗಳೂರು, ದಿನಾಂಕ: 14ನೇ ಜುಲೈ 2006 

ಶ್ರೀ ಜಿ.ಟಿ. ಚಂದ್ರಶೇಖರಪ್ಪ, ಸರ್ಕಾರದ ಕಾರ್ಯದರ್ಶಿ, ಜಲ ಸಂಪನ್ಮೂಲ ಇಲಾಖೆ ಇವರನ್ನು ಶ್ರೀ ಹೆಚ್‌.ಎಸ್‌. ಮಹೇಶ್‌, ಸರ್ಕಾರದ 
ಕಾರ್ಯದರ್ಶಿ, ಜಲ ಸಂಪನ್ಮೂಲ ಇಲಾಖೆ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ಕಾವೇರಿ ನೀರಾವರಿ ನಿಗಮ ನಿಯಮಿತ ಮಂಡಳಿಯ 
ನಿರ್ದೇಶಕರನ್ನಾಗಿ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1303 ಎ.ಎಸ್‌. ರಂಗರಾಜು 
ವಿಶೇಷ ಕರ್ತವ್ಯಾಧಿಕಾರಿ (ತಾಂತ್ರಿಕ, ಎಂಎಂಐ-3), 
ಜಲ ಸಂಪನ್ಮೂಲ ಇಲಾಖೆ. 
ಯೋಜನೆ ಹಾಗೂ ಸಂಖ್ಯಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಿಡಿ 69 ಎಸ್‌ಎಸ್‌ಎಂ 2006, ಬೆಂಗಳೂರು, ದಿನಾಂಕ: 7ನೇ ಜುಲೈ 2006 

ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ ಶ್ರೀ ಕೆ.ಎಲ್‌. ಸುಬ್ರಮಣ್ಯ, ಉಪ ನಿರ್ದೇಶಕರು (ನಿಯಮ 32) ಇವರನ್ನು 
ಶಿವಮೊಗ್ಗ ಜಿಲ್ಲಾ ಪಂಚಾಯತಿಯಲ್ಲಿ ಖಾಲಿ ಇರುವ ಸಹಾಯಕ ಕಾರ್ಯದರ್ಶಿ ಹುದ್ದೆಗೆ ನಿಯೋಜನೆ ಮೇಲೆ ನೇಮಿಸುವ ಸಲುವಾಗಿ ಇವರ 
ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1307 ಎಸ್‌. ವಿಶಾಲಾಕ್ಷಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಯೋಜನೆ ಹಾಗೂ ಸಾಂಖ್ಯಿಕ ಇಲಾಖೆ. 








ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩, ೨೦೦೬ ೪೪೭ 





ತಿದ್ದುಪಡಿ 
ಸಂಖ್ಯೆ: ಪಿಡಿ 14 ಎಸ್‌ಎಸ್‌ಎಂ 2005 (ಭಾಗ-1), ಬೆಂಗಳೂರು, ದಿನಾಂಕ: 7ನೇ ಜುಲೈ 2006 
ಅಧಿಸೂಚನೆ ಸಂಖ್ಯೆ: ಪಿಡಿ 14 ಎಸ್‌ಎಸ್‌ಎಂ 2005 (ಭಾಗ-1) ದಿನಾಂಕ: 31.05.2006 ರಲ್ಲಿ ಕ್ರಮ ಸಂಖ್ಯೆ: 7 ಮತ್ತು 8ರಲ್ಲಿನ ಆರ್ಥಿಕ 
ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ ಜಂಟಿ ನಿರ್ದೇಶಕರುಗಳಾದ ಶ್ರೀ ಎಸ್‌. ನಂಜುಂಡರಾವ್‌, ಆರ್ಥಿಕ ಮತ್ತು ಸಾಂಖ್ಯಿಕ 
ನಿರ್ದೇಶನಾಲಯ, ಕೇಂದ್ರ ಕಛೇರಿ, ಬೆಂಗಳೂರು ಹಾಗೂ ಶ್ರೀ ಕೆ.ವಿ. ಸುಬ್ರಹ್ಮೂಂ, ಜಂಟಿ ನಿರ್ದೇಶಕರು (ಸಾಂಖ್ಯಿಕ) ಲೋಕಾಯುಕ್ತರ ಕಛೇರಿ, 
ಬೆಂಗಳೂರು ರವರುಗಳ ಪರಸ್ಪರ ವರ್ಗಾವಣೆ ಆದೇಶವನ್ನು ರದ್ದು ಪಡಿಸಿ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದರಿ 
ಅಧಿಕಾರಿಗಳು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ ಮುಂದುವರೆಯಲು ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1308 ಎಸ್‌. ವಿಶಾಲಾಕ್ಷಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಯೋಜನೆ ಹಾಗೂ ಸಾಂಖ್ಯಿಕ ಇಲಾಖೆ. 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆನಾಸ 200 ಆಇಸೇ 2005, ಬೆಂಗಳೂರು, ದಿನಾಂಕ: 7ನೇ ಜುಲೈ 2006 
ಶ್ರೀ ಬೆಣ್ಣೂರು ಶರಣಬಸಪ್ಪ, ಸಹಕಾರ ಸಂಘಗಳ ಉಪ ನಿಬಂಧಕರು, ಇವರನ್ನು ಸ್ವಂತ ವೇತನ ಶ್ರೇಣಿಯ ಮೇಲೆ ಗುಲ್ಬರ್ಗಾ ಜಿಲ್ಲೆಯ 
ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆಯ ಉಪನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನಿಯೋಜಿಸಿ ಸ್ಥಳ ನಿಯುಕ್ತಿಗೊಳಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1309 ಎ.ಎಸ್‌. ವಿಶ್ವೇಶ್ವರಯ್ಯ 
ಪೀಠಾಧಿಕಾರಿ, ಆಹಾರ-1 ಶಾಖೆ, ಆಹಾರ, ನಾಗರೀಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಆನಾಸ 200 ಆಇಸೇ 2005(1), ಬೆಂಗಳೂರು, ದಿನಾಂಕ: 7ನೇ ಜುಲೈ 2006 
ಶ್ರೀ ಎ.ಟಿ. ಜಯಪ್ಪ, ಉಪ ನಿರ್ದೇಶಕರು, (ಸ್ವಂತ ವೇತನ ಶ್ರೇಣಿ), ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, ಗುಲ್ಬರ್ಗಾ, 
ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಉಪನಿರ್ದೇಶಕರು (ಸ್ವಂತ ವೇತನ ಶ್ರೇಣಿ), ಆಹಾರ ಮತ್ತು ನಾಗರೀಕ 
ಸರಬರಾಜು ಇಲಾಖೆ, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ, ಇಲ್ಲಿಗೆ ವರ್ಗಾಯಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1310 ಎ.ಎಸ್‌. ವಿಶ್ವೇಶ್ವರಯ್ಯ 


ಪೀಠಾಧಿಕಾರಿ, ಆಹಾರ-1 ಶಾಖೆ, ಆಹಾರ, ನಾಗರೀಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 96 ಎಹೆಚ್‌ಡಿ 2006, ಬೆಂಗಳೂರು, ದಿನಾಂಕ: 14ನೇ ಜುಲೈ 2006 

ಶ್ರೀ ಎ.ಹೆಚ್‌. ದೊಡ್ಡಮನಿ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, (ಸ್ಥಳ ನಿರೀಕ್ಷೆಯಲ್ಲಿರುವ) ಇವರನ್ನು ಹುಬ್ಬಳ್ಳಿ - ಧಾರವಾಡ 
ಮಹಾನಗರ ಪಾಲಿಕೆಯಲ್ಲಿ ಖಾಲಿ ಇರುವ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1315 ಎಸ್‌.ಜೆ. ಸಂಪತ್‌ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನಅಇ 171 ಬಿಎಂಆರ್‌ 2006, ಬೆಂಗಳೂರು, ದಿನಾಂಕ: 15ನೇ ಜುಲೈ 2006 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ದಿನಾಂಕ: 14.7.2006ರ ಅಧಿಸೂಚನೆ ಸಂಖ್ಯೆ: ಸಿಆಸುಇ 122 ಆಸೇವ 2006 ರಲ್ಲಿ ಶ್ರೀ 
ಎಂ. ದೊಡ್ಡಪ್ಪ, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) (ನೇಮಕಾತಿ ನಿರೀಕ್ಷಣೆಯಲ್ಲಿ) ಇವರ ಸೇವೆಯನ್ನು ಶ್ರೀ ಬಿ.ಸಿ. ಚಂದ್ರಶೇಖರ್‌, ಕೆ.ಎ.ಎಸ್‌. (ಆಯ್ಕೆ 
ಶ್ರೇಣಿ) ಉಪ ಮೆಟ್ರೋಪಾಲಿಟನ್‌ ಕಮೀಷನರ್‌, ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ದಿ ಪ್ರಾಧಿಕಾರ ಇವರ ಸ್ಥಾನದಲ್ಲಿ ನೇಮಿಸುವ ಸಲುವಾಗಿ 
ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಅದರಂತೆ, ಶ್ರೀ ಎಂ. ದೊಡ್ಡಪ್ಪ, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಇವರನ್ನು ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ಉಪ ಮೆಟ್ರೋಪಾಲಿಟನ್‌ ಕಮೀಷನರ್‌, ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಹುದ್ದೆಗೆ ಮರುನೇಮಕ ಮಾಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1328 ಹೆಚ್‌. ವಿಶ್ವನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


೪೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೩, ೨೦೦೬ ಭಾಗ - ೨ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 190 ಎಎಸ್‌ಡಿ 2006, ಬೆಂಗಳೂರು, ದಿನಾಂಕ: 7ನೇ ಜುಲೈ 2006 
ಶ್ರೀ ವಿ.ಪಿ. ಕಾಂಬಳೆ, ವಿಶೇಷ ತಹಶೀಲ್ದಾರ್‌, ಕೆ.ಎಸ್‌.ಎಫ್‌.ಸಿ. ವಲಯ ಕಛೇರಿ, ಬೆಳಗಾವಿ ಇವರು ದಿನಾಂಕ: 28.4.2005 ರಿಂದ 
19.05.2005ರವರೆಗೆ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 8(15)(ಎಫ್‌) ರನ್ವಯ ಕಡ್ಡಾಯ ನೇಮಕಾತಿ 
ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಿ ಸಕ್ರಮ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1323 ಆರ್‌. ಶ್ರೀಮತಿ ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ನೇವೆಗಳು-3). 
ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ 27 ಅಅನಿ 2006, ಬೆಂಗಳೂರು, ದಿನಾಂಕ: 13ನೇ ಜುಲೈ 2006 
ಶ್ರೀ ಕೆ.ಎನ್‌. ಶ್ರೀವಾಸ್ತವ ಬಾ.ಆ.ಸೇ. ಸರ್ಕಾರದ ಪ್ರಧಾನಕಾರ್ಯದರ್ಶಿ, (ಅಲ್ಪಸಂಖ್ಯಾತರ ಕಲ್ಯಾಣ) ಸಮಾಜ ಕಲ್ಕಾಣ ಇಲಾಖೆ ಇವರನ್ನು 
ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಶ್ರೀ ಡಿ. ವೆಂಕಟೇಶ್ವರರಾವ್‌ ಭಾ.ಆ.ಸೇ. ಇವರ ವರ್ಗಾವಣೆಯಿಂದ ತೆರವಿರುವ ಅಧ್ಯಕ್ಷರ ಹುದ್ದೆಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1325 ಕೆ.ಎ. ಜಾವಿದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), ಸಮಾಜ ಕಲ್ಕಾಣ ಇಲಾಖೆ. 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಾತಂಇ 33 ಇಸಂಸೇ 2005, ಬೆಂಗಳೂರು, ದಿನಾಂಕ: 15ನೇ ಜುಲೈ 2006 
ಸರ್ಕಾರದ ಶಿಕ್ಷಣ ಇಲಾಖೆಯ (ಉನ್ನತ ಶಿಕ್ಷಣ) ಅಧಿಸೂಚನೆ ಸಂಖ್ಯೆ: ಇಡಿ 124 ಡಿಸಿಇ 2005 ದಿನಾಂಕ: 19.06.2006ರಲ್ಲಿ ಶ್ರೀ ಸಿ.ಆರ್‌. 
ಫ್ರಾನ್ಸಿಸ್‌, ರೇಷ್ಮೆ ಕೃಷಿ ಉಪನ್ಯಾಸಕರು, ಸರ್ಕಾರಿ ಕಾಲೇಜು, ಗುಲ್ಬರ್ಗಾ, ಇವರ ಸೇವೆಯನ್ನು ಯು.ಜಿ.ಸಿ. ವೇತನ ಶ್ರೇಣಿಯಲ್ಲಿ ಮಾಹಿತಿ ತಂತ್ರಜ್ಞಾನ 
ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ವಶಕ್ಕೆ ನೀಡಲಾಗಿದ್ದು, ಸದರಿ ಅಧಿಕಾರಿಯನ್ನು ಈ ತಕ್ಷಣದಿಂದ ಜಾರಿಗೆ 
ಬರುವಂತೆ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದ ವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕರ್ನಾಟಕ ರಾಜ್ಯ 
ದೂರ ಸಂವೇದಿ ಅನ್ವಯಿಕ ಕೇಂದ್ರ, ಬೆಂಗಳೂರು ಇಲ್ಲಿ ನಿಯೋಜನೆಯ ಮೇರೆಗೆ ವೇತನ ಶ್ರೇಣಿರಹಿತ ವಿಜ್ಞಾನಿ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸಲು 
ಮರು ನಿಯುಕ್ತಿಗೊಳಿಸಲಾಗಿದೆ. ನಿಯೋಜನೆ ಕುರಿತಂತೆ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1327 ಬಿ.ವಿ. ಕುಮಾರಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಮಾಶಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂಕಣ 27 ಕಸನಿ 2006, ಬೆಂಗಳೂರು, ದಿನಾಂಕ: 18ನೇ ಜುಲೈ 2006 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ಎಸ್‌.ಐ. ಭಾವಿಕಟ್ಟಿ, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರನ್ನು ಕನ್ನಡ 
ಮತ್ತು ಸಂಸ್ಕೃತಿ ನಿರ್ದೇಶನಾಲಯದಲ್ಲಿ ಸುವರ್ಣ ಕರ್ನಾಟಕ ಸ್ವರ್ಣಜಯಂತಿ ಅಂಗವಾಗಿ ಸೃಜಿಸಲಾದ ಮ್ಯಾನೇಜರ್‌ ಹುದ್ದೆಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಮೇಲಿನ ಹುದ್ದೆಯೊಡನೆ ಶ್ರೀ ಎಸ್‌.ಐ. ಭಾವಿಕಟ್ಟಿ ಅವರು ವ್ಯವಸ್ಥಾಪಕರು, ರವೀಂದ್ರ ಕಲಾಕ್ಷೇತ್ರ, ಬೆಂಗಳೂರು ಈ ಹುದ್ದೆಯ 
ಕಾರ್ಯಭಾರವನ್ನು ಸಹ ಹೆಚ್ಚುವರಿ ಪ್ರಭಾರದಲ್ಲಿ ನೋಡಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1330 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕನ್ನಡ ಮತ್ತು ಸಂಸ್ಕೃತಿ, 
ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ (ಆಡಳಿತ ಕನ್ನಡ). 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 299 ಪಿಪಿಇ 2006, ಬೆಂಗಳೂರು, ದಿನಾಂಕ: 18ನೇ ಜುಲೈ 2006 
ಶ್ರೀ ಅಶೋಕ ಮಹಾದೇವಪ್ಪ ತಳವಾರ್‌, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಸ್ತುತ ಚಿಕ್ಕಮಗಳೂರು ಜಿಲ್ಲೆಯ ಪೊಲೀಸ್‌ 
ಅಧೀಕ್ಷಕರ ಕಛೇರಿಯಲ್ಲಿರುವ ಸಹಾಯಕ ಅಭಿಯೋಗ ನಿರ್ದೇಶಕರ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಇವರನ್ನು ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ದಿನಾಂಕ 8.6.2006ರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ ಇವರನ್ನು ಕೂಡಲೇ ಜಾರಿಗೆ ಬರುವಂತೆ 
ಸಿ.ಎಂ.ಎಂ. ನ್ಯಾಯಾಲಯ, ನೃಪತುಂಗ ರಸ್ತೆ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ಅವರ 
ಕೋರಿಕೆ ಮೇರೆಗೆ ವರ್ಗಾಹಿಸಲಾಗಿದೆ. 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 1332 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), ಒಳಾಡಳಿತ ಇಲಾಖೆ, 
(ಕಾ. ಮತ್ತು ಸು. ಮತ್ತು ಅಭಿಯೋಗಗಳು). 


